ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ ' 
' ಹದಸ್ಯರ ಹೆಸರು" 


ಉತ್ತರಿಸುವ ಸಚಿವರು 


: 1260. 

: 21.12.2018. 

: ಶ್ರೀ ಐವನ್‌: ಡಿಸೋಜಾ (ನಾಮ ನಿರ್ದೇಶನ 
ಹೊಂದಿದವರು) A 
: ಮಾನ್ಯ ಉಪ ಮುಣ್ಯಮಂತ್ರಿಗಳು 


-| «) 


ವಿಶ್ವವಿದ್ಯಾನಿಲಯ ಪ್ರಾರಂಭಿಸಿದಲ್ಲಿ ಕ್ರೀಡಾ 


| ಕಾಲೇಜುಗಳನ್ನು ಪ್ರಾರಂಭಿಸಲು ಅನುಮತಿ 


ನೀಡಲಾಗುತ್ತದೆಯೇ; ಈ ಬಗ್ಗೆ ಸರ್ಕಾರದ 
ಮುಂದಿರುವ ಪ್ರಸ್ತಾವನೆಗಳೇನು; 


ರಾಜ್ಯದ ಎಲ್ಲಾ `ಜಲ್ಲೆಗಳ್ಲ ಮತ್ತಾ 
ತಾಲ್ಲೂಕುಗಳಲ್ಲಿ ಸಿಂಥೆಟಿಕ್‌ ಟ್ರ್ಯಾಕ್‌ಗಳನ್ನು 
ರಚಿಸಲು ಸರ್ಕಾರದ `` ಮುಂದೆ ಪ್ರಸ್ತಾವನೆ 
ಇದೆಯೇ; ಪ್ರಸ್ತುತ, ರಾಜ್ಯದ ಯಾವೆಲ್ಲಾ 
ಜಿಲ್ಲೆಗಳಲ್ಲಿ . ಸಿಂಥೆಟಿಕ್‌ ಟ್ರ್ಯಾಕ್‌ಗಳನ್ನು 


ಅಳವಡಿಸಲಾಗಿದೆ; (ವಿವರ ಒದಗಿಸುವುದು) 


ಕಸ ಪ್ರಶ್ನೆ [_ ಪಫ್‌ 
ಕ್ರೇಡಾ ವಿಶ್ವವಿದ್ಯಾನಿಲಯ | ಹೌದು: ಕ್ರೀಡಾ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸುವ ಪಣ 
ಪ್ರಾರಂಭಿಸಬೇಕೆಂಬ ಪ್ರಸ್ತಾವನೆ ಸರ್ಕಾರದ ವಿಸೃತ ಯೋಜನಾ ವರದಿಯನ್ನು ಸಿದ್ಧಪಡಿಸಲಾಗುತ್ತಿದ್ದು, 
ಮುಂದಿದೆಯೇ; ರಾಜ್ಯದಲ್ಲಿ ಕ್ರೀಡಾ | ಯೋಜನಾ ವರದಿಯನ್ನು ಆಧರಿಸಿ, ಸೂಕ್ತ 


ತೀರ್ಮಾನವನ್ನು ಕೈಗೊಳ್ಳಲಾಗುವುದು. 


ರಾಜ್ಯದ. ಒಟ್ಟು 15 ಕೌಡಾಂಗಣಗಳಲ್ಲಿ ಥಟ್‌ 
ಅಥ್ಲೆಟಿಕ್ಸ್‌ ಟ್ರಾ ಸ್‌ಗಳನ್ನು ಅಳವಡಿಸಲಾಗಿದ್ದು, ವಿವರ ಈ 
ಕೆಳಕಂಡಂತಿದೆ. y 


ಕ್ರಸ |, ಜಿಲ್ಲೆಯ ಹೆಸರು ಸ್ಥಳ 
ಪಾನಘೂರು ನಗರ್‌ ಇಕಾರವ ಕಾಡಾ 
2. | ಬೆಂಗಳೂರು ನಗರ | ಕ್ರೀಡಾ ವಸತಿ ಶಾಲೆ, ವಿದ್ಯಾನಗರ 
3. | ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ, ಬೆಳಗಾವಿ 
4. ಚಿತ್ರದುರ್ಗ ಜಿಲ್ಲಾ ಕ್ರೀಡಾಂಗಣ, ಚಿತ್ರದುರ್ಗ 
ಚಿತ್ರದುರ್ಗ ತಾಲ್ಲೂ ಈ ಕ್ರೀಡಾಂಗಣ, 
5. Y p ; ಹೊಸದುರ್ಗ ನಾ 
6. | ದಕ್ಸಿಣ ಕನ್ನಡ ಜಿಲ್ಲಾ ಕ್ರೇಡಾಂಗಣ, ಮಂಗಳೂರು 
ದಕ್ಟಿಣ ಕನ್ನಡ ಮೂಡುಬಿದಿರೆ 


8. | ಧಾರವಾಡ | ಜಿಲ್ಲಾ ಕ್ರೀಡಾಂಗಣ, ಧಾರವಾಡ 
9. ಗದಗ ಜಿಲ್ಲಾ ಕ್ರೀಡಾಂಗಣ, ಗದಗ 
10. | ಕಲಬುರಗಿ ಜಿಲ್ಲಾ ಕ್ರೇಡಾಂಗಣ, ಕಲಬುರಗಿ 
11 ಕೊಡಗು ಕೇಡಾ ವಸ8ಠಾತೌಸೂಡಿಗ 
12. | ಮೈಸೂರು ಜಿಲ್ಲಾ ಕ್ರೀಡಾಂಗಣ, ಮೈಸೂರು 
13. ಶಿವಮೊಗ್ಗೆ ಜಿಲ್ಲಾ ಕ್ರೀಡಾಂಗಣ, ಶಿವಮೊಗ್ಗ 
14. | ಉಡುಪಿ ಜಿಲ್ಲಾ ಕ್ರೀಡಾಂಗಣ, ಉಡುಪಿ 
15. | ಚಾಮರಾಜನಗರ ಜಿಲ್ಲಾ ಕ್ರೀಡಾಂಗಣ, 


ಚಾಮರಾಜನಗರ" 


ಇತರೆ ಎಲ್ಲಾ ಜಿಲ್ಲೆಗಳಲ್ಲಿ: ಹಾಗೂ ತಾಲ್ಲೂಕುಗಳಲ್ಲಿ 


ಸಿಂಥೆಟಿಕ್‌ ' 
ಅವಶ್ಯಕತೆ ಹಾಗೂ ಅನುದಾನದ 
ಪರಿಗಣಿಸಲಾಗುವುದು. 


ಅಥ್ಲೆಟಿಕ್‌ 


ಟ್ರ್ಯಾಕ್‌ ಅಳವಡಿಸುವ ಬಗ್ಗೆ 


ಲಭ್ಯತೆ ಆಧರಿಸಿ, |. 


w 


SE 
ಓಸಿ 


2- 


ಇ) 


ಮಂಗಳೂರಿನ ಉರ್ವ ಮಾರ್ಕಿಟ್‌ ಬಳಿ 
ಮಲ್ವಿಸ್ರೋರ್ಟ್ಸ್‌ 
ಸರ್ಕಾರ ಎಷ್ಟು ಅಮದಾನ ಮೀಸಲಿಟ್ಟಿದೆ; 
ಕಾಮಗಾರಿ ಯಾವಾಗ ಪ್ರಾರಂಭವಾಗುತ್ತದೆ; 


(ವಿವರ ಒದಗಿಸುವುದು) 


ಕಾಂಪ್ಲೆಕ್ಸ್‌ ಸ್ಥಾಪಿಸಲು 
ಥಿ p 


ಮಂಗಳೂರಿನ ಉರ್ವ' ಮಾರ್ಕೆಟ್‌ ಬಳಿ ಮಲೈಿಸ್ಫೋರ್ಟ್ಸ್‌ 
ಕಾಂಪ್ಲೆಕ್ಸ್‌ ಸ್ಥಾಪಿಸಲು 2018-19ನೇ ಸಾಲಿನಲ್ಲಿ ಯಾವುದೇ 
ಅನುದಾನವನ್ನು ಮೀಸಲಿಟ್ಟಿರುವುದಿಲ್ಲ. ಸದರಿ 
ಕಾಮಗಾರಿಗೆ ಸಂಬಂಧಿಸಿದಂತೆ ಅನುದಾನದ ಲಭ್ಯತೆ 
ಆಧರಿಸಿ, ಕಾಮಗಾರಿ ಕೈಗೊಳ್ಳಲು ಪರಿಶೀಲಿಸಲಾಗುವುದು. 


ಮಂಗಳೂರಿನ  ಘುಟ್‌ಬಾಲ್‌ ಮೈದಾನ 
ಟರ್ಫ್‌ ಮೈದಾನವನ್ನಾಗಿ ಮಾರ್ಪಾಡಿಸಲು 
ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ದು, 


ಯಾವಾಗ ಕಾಮಗಾರಿ 
ಪ್ರಾರಂಭಿಸಲಾಗುವುದು; , ವಿಳಂಬಗೊಳ್ಳಲು 
ಕಾರಣಗಳೇನು? 


ಮಂಗಳೂರಿನ ಘುಟ್‌ಬಾಲ್‌ ಮೈದಾನವನ್ನು ಟರ್ಫ್‌ 
ಮೈದಾನವನ್ನಾಗಿ ಮಾರ್ಪಾಡಿಸಲು ರೂ.100.00 ಲಕ್ಸಗಳ 
ಅಂದಾಜು ಪಟ್ಟಿಗೆ ದಿನಾಂಕ: 31.12.2016 ರಂದು 
ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆ, ಇವರು ಆಡಳಿತಾತ್ಮಕ": ಅನುಮೋದನೆಯನ್ನು 
ನೀಡಿ, ರೂ.250 - ಲಕ್ಷಗಳ ಅನುದಾನವನ್ನು 
ಜಿಲ್ಲಾಧಿಕಾರಿಗಳು, ದಳಕ್ಳಿಣ ಕನ್ನಡ ಜಿಲ್ಲೆ, ಮಂಗಳೂರು 
ರವರಿಗೆ ಬಿಡುಗಡೌ್‌ ಮಾಡಲಾಗಿದೆ. ಈ ಕಾಮಗಾರಿಯನ್ನು 
ಲೋಕೋಪಯೋಗಿ ಇಲಾಖೆ, ಮಂಗಳೂರು . ರವರಿಗೆ 
ವಹಿಸಲಾಗಿದ್ದು, ಟೆಂಡರ್‌ನ್ನು ಆಹ್ವಾನಿಸಲಾಗಿರುತ್ತದೆ. 
ಸದರಿ ಟೆಂಡರ್‌ನಲ್ಲಿ ಅತೀ ಕಡಿಮೆ ದರ ನಮೂದಿಸಿರುವ 
ಬಿಡ್‌ದಾರರು . ಶೇ.18ರಷ್ಟು ಹೆಚ್ಚುವರಿ ಮೊತ್ತವನ್ನು 
ಸಮೂದಿಸಿದ್ದು, ಲೋಕೋಪಯೋಗಿ ಇಲಾಖೆಯ ಸೇವಾ 


ಶುಲ್ಕ ಸೇರಿದಂತೆ ಒಟ್ಟು ರೂ.125.49) ಲಕ್ಷ 
ಅಗತ್ಯವಿರುವುದರಿಂದ ಹೆಚ್ಚುವರಿ ಅನುದಾನ ಮತ್ತು|: 
ಅನುಮೋದನೆಗಾಗಿ ಸರ್ಕಾರದಲ್ಲಿ ಪ್ರಸ್ತಾವನೆ 
ಸ್ವೀಕೃತವಾಗಿದ್ದು, ಪ್ರಸ್ತಾವನೆ ಸರ್ಕಾರದ 
ಪರಿಶೀಲನೆಯಲ್ಲಿದೆ. ' 


ಸಂಖ್ಯ: ಯುಸೇಇ 97 ಯುಸೇಭಾ 2018. KR 


